ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 19-03-2021 ಪ್ರಶ್ನೆ ಸ೦ಖ್ಯೆ: 233 (1650) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ:  ಹೊಸಸ್ನೀಪರ್‌ ಅಂಬಾರಿ ಬಸ್ಸು ಹಾಕುವ ಕುರಿತು 


(ಅ) ಈಶಾನ್ಯ ಕರ್ನಾಟಿಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿರುವ ಬೀದರ್‌, ಬೆಂಗಳೂರು ವಯಾ 
ಹೈದ್ರಾಬಾದ್‌ ಮಾರ್ಗವಾಗಿ ಚಲಿಸುವ ಎ.ಸಿ ಬಸ್ಸುಗಳು ಹಾಳಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


(ಆ) ಹಾಗಿದ್ದಲ್ಲ, ಕಳೆದ ಮೂರು ವರ್ಷಗಳಿಂದಲೂ ಹಳೆಯ ಎಲ್ಲಾ ತರಹದ ಬಸ್ಸುಗಳು 
ಸಂಚರಿಸುತ್ತಿರುವುದರಿಂದ ಪ್ರಯಾಣಿಕರಿಗೆ ತೊಂದರೆ ಉಂಟಾಗಿರುವುದು ನಿಜವೇ; (ಮಾಹಿತಿ 
ನೀಡುವುದು) 


(ಇ) ಹೈದ್ರಾಬಾದ್‌ ಮಾರ್ಗವಾಗಿ ಚಲಿಸುವ ಬಸ್ಸುಗಳನ್ನು ಬದಲಾಯಿಸುವ ಪ್ರಸಾವನೆ 
ಸರ್ಕಾರದ ಮುಂದಿದೆಯೇ ಹಾಗೂ ಹೊಸದಾಗಿ ಅಂಬಾರಿ ಸ್ಲೀಪರ್‌ ಬಸ್ತು ಹಾಕುವುದರಿಂದ 
ಸಾರ್ವಜನಿಕರಿಗೂ ಅನುಕೂಲವಾಗುವುದಲ್ಲವೆಳ; ಇದರ ಬಗ್ಗೆ ಸರ್ಕಾರವು ಯಾವ ಕ್ರಮ 
ಕೈಗೊಳ್ಳಲಾಗುವುದು? (ಮಾಹಿತಿ ನೀಡುವುದು) 


